File No. FD/139/ELQ/2021-EXCISE-FINANCE DEPT.SEC (Computer No. 640228) 


NOTE 2 (At ment: LC 1225.pdf) 


ಕರ್ನಾಟಕ ವಿಧಾನ ಪರಿಷತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು 


1225 


ಶ್ರೀ ಆರ್‌ ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 


23-12-2021 


ಉತ್ತರಿಸಬೇಕಾದವರು 


ಅಬಕಾರಿ ಸಚಿವರು 


le 


w 
ಸ 


[e 


ಉತ್ತರ 


'ಜೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ 


ಮದ್ಯದಂಗಡಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂಬುದು 
Amd ಗಮನಕ್ಕೆ ಬಂದಿಬೆ Meo ಬಂದಿದ್ದಲ್ಲಿ, 
ಇದನ್ನು ಕಡಿಮೆ ಮಾಡಲು ಯಾವ ಕ್ರಮ 
ಕೈಗೊಳ್ಳಲಾಗುವುದು; 


ಅ) 


ಆ) | ಮದ್ಯಪಾನದಿಂದ ಆರೋಗ್ಯದ ಮೇಲೆ 

| ದುಷ್ಟರಿಣಾಮವಾಗುವುದಲ್ಲದೆ, ಸಂಸಾರಗಳು 
ಹಾಳಾಗುವುದರಿಂದ ಹಂತ ಹಂತವಾಗಿ ಪಾನ 
ನಿರೋಧವನ್ನು ನಿಷೇಧಿಸಲು ಸರ್ಕಾರ 
ಆಲೋಚಿಸುತ್ತದೆಯೇ; ಪ್ರೊ ಬಗ್ಗೆ ಗಂಭೀರ ಕ್ರಮ 
ಕೈಗಳ್ಳಲಾಗುವುದೇ, 


ಗಾಮೀಣ ಪ್ರದೇಶಗಳಲ್ಲೂ ಮದ್ಯ ಮಾರಾಟ 
ಅವ್ಯಾಹತವಾಗಿ ನಡೆಯುತಿರುವುದರಿಂದ 
ಮಕ್ಕಳೂ ಸೇರಿದಂತೆ ಸಾರ್ವಜನಿಕರ 
ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ 
ಉಂಟಾಗುತ್ತಿರುವುದರಿಂದ ಸರ್ಕಾರ ಈ ಬಗ್ಗೆ 
ಗಂಭೀರ ಚಿಂತನೆ ನಡೆಸುತ್ತಿದೆಯೇ? 


ಇ) 


EEE TEE 


— 


ಬೇರೆ ರಾಜ್ಯಗಳಾದ ಕೇರಳ, ಆಂದ್ರ 
ತವಸಭುನಾಡು ಹಾಗೂ ಮಹಾರಾಷ್ಟ್ರ 


ಪ್ರದೇಶ, ತೆಲಂಗಾಣ, 
ಅಬಕಾರಿ ಸನ್ನ ದುಗಳ ಸಂಖ್ಯೆಯನ್ನು 
ಮಹಾರಾಷ್ಟ್ರ ರಾಜ್ಯದಲ್ಲಿ ಸುಮಾರು 25,000 ವಿವಿಧ ಬಗೆಯ 
ಅಬಕಾರಿ ಸನ್ನದುಗಳು ಕಾರ್ಯನಿರ್ವಹಿ ಸುತ್ತಿದ್ದು, ಕರ್ನಾಟಕ 
ರಾಜ್ಯದಲ್ಲಿನ ಅಬಕಾರಿ ಸನ್ನದುಗಳ ಸಂಖ್ಯೆಗೆ ಹೋಲಿಸಿದಲ್ಲಿ 
WH ಸನ್ನದುಗಳನ್ನು 
ಹೊಂದಿದೆ. 


ಪಟ್ಟಿಗಿಂತ ಹೆಚಿನ ಸಂಖೆ iW 
ಚ f) 


ಸರ್ಕಾರದ 


ಪಾನನಿರೋದ ನಿಷೇಧಿಸು ಶವ 
ಮುಂದೆ ಇರುವುದಿಲ್ಲ. 


ಪ್ರಸ್ತಾವನೆಯು 


ಗ್ರಾಮೀಣ ಭಾಗದಲ್ಲಿ ಕೆಲವು ವ್ಯಕ್ತಿಗಳು ; ಸ್ವಲಾಭಕ್ಕಾಗಿ' ಗ್ರಾಮದ 
ಚಿಲ್ಲರೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ 
ಮಾಡುತ್ತಿದ್ದು, ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು 
ವಲಯ ವ್ಯಾಪ್ತಿಯ ರೂಟ್‌ ಗಳಲ್ಲಿ ನಿರಂತರವಾಗಿ ಗಸ್ತು 
| ನಡೆಸಲಾಗುತ್ತಿದೆ. ಸದರಿ ಗಸ್ಸಿನ ಸಮಯದಲ್ಲಿ ಮತ್ತು ದೂರು 
|ಸ್ಪೀಕೃತವಾದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ 


Generated from eOffice by GOPALAIAH K, FD-EXCISE MIN{(GK), EXCISE MINISTER, FINANCE DEPT. 


4 


SEC con 22/12/2221 1:54 AM 


File No. FD/139/ELQ/2021-EXCISE-FINANCE DEPT.SEC (Computer No. 640228) 


OTE 2 (At ment: LC 1225.pdf) 


— § 


3 


183 


as ನಿರ್ದೇಶನವನ್ನು ಅನುಪಾಲನೆ ಮಾಡುತ್ತಿರುತ್ತಾರೆ. 


ಗಾ] 
ಸ್ಥಳಗಳ ಮೇಲೆ ದಾಳಿ ನಡೆಸಿ ಅಕ್ರಮಗಳು ಕಂಡು ಬಂದಲ್ಲಿ 
ಅಬಕಾರಿ ಕಾಯ್ದೆ ಮತ್ತು ನಿಯಮಗಳಾನುಸಾರ 
ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ರಾಷ್ಟೀಯ ಮತ್ತು ರಾಜ್ಯ 


ಹೆದ್ದಾರಿ ಳಲ್ಲಿ ನಿಯಮಿತವಾಗಿ ರಸೆಗಾವಲು ನಡೆಸಿ 
*'ಸಂಶಯಾಸ್ನೆದ ವಾಹನಗಳನ್ನು ತಪಾಸಣೆಗೆ 


ಒಳಪಡಿಸಲಾಗುತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಸ್ಥಾಯಿ ಸಮಿತಿ ಸಭೆಯನ್ನು ಏರ್ಪಡಿಸಿ ಇತರೆ 
ಇಲಾಖೆಗಳೊಂದಿಗೆ ಸಮನ್ನಯ ಸಾಧಿಸಿ ಅಕ್ರಮ ಹತ್ತಿಕ್ಕಲು 
ಕ್ರಮ ವಹಿಸುವ ಕುರಿತು ಪೊಲೀಸ್‌ ವರಿಷ್ಠಾಧಿಕಾರಿಗಳು ಮತ್ತು 
ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳೊಂದಿಗೆ ಜಂಟಿ 
ಕಾರ್ಯಚರಣೆ ನಡೆಸಲಾಗುತ್ತಿದೆ. ಕರ್ನಾಟಕ ಅಬಕಾರಿ ಕಾಯ್ದೆ 
1965 ರ ಕಲಂ 50 ರಂತೆ ಕಾರ್ಯವ್ಯಾಪ್ತಿಯಲ್ಲಿ ನಡೆಯುವ 
ಅಬಕಾರಿ ಅಕ್ರಮಗಳ ಕುರಿತು ಮಾಹಿತಿ ನೀಡಲು ತಿಳುವಳಿಕೆ 
ಪತ್ರ ಜಾರಿಗೊಳಿಸಲಾಗಿರುತ್ತದೆ. 


ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಮದ್ಯವನ್ನು ಸೇವನೆಗೆ 
ಒದಗಿಸುವ ಸಲುವಾಗಿ ಅಬಕಾರಿ ಇಲಾಖೆಯು ಸನ್ನದುಗಳಲ್ಲಿ 
ನಿಯಮಗಳ ಉಲ್ಲಂಘನೆಗೆ ಆಸ್ಪದ ನೀಡದಂತೆ ಜಾರಿ ಮತ್ತು 
ತನಿಖಾ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಅಬಕಾರಿ ಆಯುಕ್ತರ 
ಸುತ್ತೋಲೆ ಸಂಖ್ಯೆ: ಇಸಿಎಸ್‌/02/ಜ.ಐಎಂ೦ಎಲ್‌/ಜಿಇಎನ್‌/2012 
ದಿನಾಂಕ:20-09-2017ರಲ್ಲಿ ಅಪ್ರಾಪ್ತ ವಯಸ್ಸ್ಥರಿಗೆ ಮದ್ಯ 
ಮಾರಾಟ ಮಾಡುವುದನ್ನು ತಡೆಗಟ್ಟುವ ಮತ್ತು ಅಂತಹವರ 
ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಸಂಬಂಧ ನಿರ್ದೇಶನ 
ನೀಡಿದ್ದು, ಕಾರ್ಯವ್ಯಾಪ್ಪಿಯಲ್ಲಿನ ಅಧಿಕಾರಿ/ಸಿಬ್ಬಂದಿಗಳು 


ಆಇ 139 ಇಎಲ್‌ಕ್ಕೂ 2021 


Generated from eOffice by GOPALAIAH K, FO-EXCISE MIN( 


Yad 


(ಣೆ. ಗೋಪಾಲಯ್ಯ) 
ಅಬಕಾರಿ ಸಚಿವರು 


5 


GK), EXCISE MINISTER. FINANCE DEPT.SEC on 22/12/2021 N:54 AM 


